ಆನೆಗು೦ದಿ (ಕಟಿಪಾಡಿ) ಗುರುಮಠ ಇತಿಹಾಸ 


ಭರತಖ೦ಡದಲ್ಲಿಯೇ ಅತೀ ಪುರಾತನ ಯತೀ ಪರ೦ಪರಾಗಳಲ್ಲಿ ಒಂದಾದ ವಿಶ್ವಬ್ರಾಹ್ಮಣ 
ಸಮಾಜದ ಮೂಲಗುರುಗಳಾದ ,ಪರಮ ಪೂಜ್ಯಬಿಯ ಜಗದ್ಗುರು ಆಧಿಕಾಳಹಸ್ತಚಾರ್ಯರು 
ಹರಿದ್ವಾರದಲ್ಲಿ ಆವಿರ್ಭವಿಸಿ ,ಕಾಶಿಯಲ್ಲಿ ಧರ್ಮಸ೦ಚಾರ ಮಾಡುತ್ತ ವಿಶ್ವಬ್ರಾಹ್ಮಣ 
ಸಮಾಜವನ್ನು ಅನುಗ್ರಹಿಸಿದ ವಿಚಾರವು" ಕಾಳಹಸ್ತಿ ಪ್ರರಾಣದಲ್ಲಿ”" ಕ೦ಡು ಬರುತ್ತದೆ . ಅಲ್ಲಿ 
ಸುವ್ರತ ಮಹಾರಾಜರಿಂದ ಜಗದುರುಗಳಾಗಿ ಫಘೋಷಿಸಲ್ಪಲ್ಬ ಬಗ್ಗೆಯೂ ಇದೇ ವಿಶ್ವಕರ್ಮ 
ಪುರಾಣ ತಿಳಿಸುತ್ತದೆ.ಇವರಿ೦ದ ಸ್ಥಾಪಿತವಾದ ಶ್ರೀಮದ್‌ ಜಗದುರು ಕಾಶಿ,ಮೂಲ ಆನೆಗುಂದಿ 
ಮಹಾಸಂಸ್ಥಾನ ಸರಸ್ವತಿ ಪೀಠ,ಧರ್ಮ ಸಂಸ್ಥಾಪನೆ ಮತ್ತು ಧರ್ಮದ ಪ್ರಸಾರಕ್ಕಾಗಿ 
ಭರತಖಂಡದಲ್ಲಿ ಸುದೀರ್ಫ ಯಾತ್ರೆಯನ್ನು ಮಾಡಿ ನಾಲ್ಕು ಪೀಠಗಳನ್ನು ಸ್ಥಾಪನೆ ಮಾಡಿ 
ಮುಂದೆ ಐದನೇ ಪೀಠ ಕರ್ನಾಟಕದ ಕೂಪ್ಪಳ ಜಿಲ್ಲೆಯ ಗಂಗಾವತಿ ತಾಲೂಕಿನ ಹ೦ಪಿಯ 
ಹತ್ತಿರ ಆನೆಗು೦ದಿಯಲ್ಲಿ 2ನೆ ಶ್ರೀ ರೂಢಾಚಾರ್ಯ ಸ್ವಾಮೀಜಿಗಳಿಂದ ಸ್ಥಾಪಿಸಲ್ಪಟ್ಟಿದೆ 
"ಬಾರತದಲ್ಲಿ ವಿಶ್ವಬ್ರಾಹ್ಮಣ ಜನಸಂಖ್ಯೆಯು ಸರಿ-ಸುಮಾರು 15ರಿ೦ದ20 ಕೋಟಿ 
ಇರಬಹುದೆಂದು ಅಂದಾಜಿಸಲಾಗಿದೆ .ವಿಶ್ವಬ್ರಾಹ್‌ಮಣ ಸಮಾಜವು ವೇದಗಳ ಹಾಗು ಪುರಾಣದ 
ಪ್ರಕಾರ ಅನೇಕ ಇತಿಹಾಸವನ್ನು ಹೇಳುತ್ತದೆ ಅದರಲ್ಲಿ ಯಗ್ಗೇದ ದಶಮ ಮ೦ಡಲದ,ವಿಶ್ಚಕರ್ಮ 
ಸೂಕ್ತ ಮಂತ್ರ ದೃಷ್ಠಾರ ಭ್‌ವನ ವಿಶ್ವಕರ್ಮಯಪಹಿಯ ಅನುಯಾಯಿಗಳೆಂದು ವಿಶ್ವಬ್ರಾಹ್ಮಣರ 
ನಂಬಿಕ ಯಾಗಿದೆ. 


ವಿಶ್ವಬ್ರಾಹ್ಮಣರು ವೈದಿಕ ಮತ್ತು ಶಿಲ್ಪಿ ಪರಂಪರೆಯ ಪ೦ಚ ಕಸುಬುಗಳ ಮೂಲಕ 
ಗುರುತಿಸಿಕೂ೦ಡಿದ್ದಾರೆ.ಆಚಾರ-ವಿಚಾರ, ಸಂಪ್ರದಾಯ ,ವೇಷ ಭೂಷಣ ,ಭಾಷ ,ಆಹಾರ 
ಕ್ರಮಗಳು ಪ್ರಾದೇಶಿಕವಾಗಿ ಬಿನ್ನವಾಗಿದ್ದರು ಎಲ್ಲಾ ವಿಶ್ವಬ್ರಾಹ್ಮಣರು ತಮ್ಮನ್ನು ಮೂಲ 
ವಿಶ್ವಕರ್ಮ ಪರಬ್ರಹ್ಮನೊಂ೦ದಿಗೆ ಸಮೀಕರಿಸಿಕೊಳ್ಳುತ್ತಾರೆ . ಶ್ರೀ ಕಾಳಿಕಾ೦ಬೆಯನ್ನು ತಮ್ಮ 
ಕುಲದೇವತೆ ಎಂದು ನಂಬಿ ಆರಾಧಿಸಿಕೂ೦ಡು ಬಂದಿದ್ದಾರೆ. ಮುಖ್ಯವಾಗಿ ವೇದ ಅಧ್ಯಯನ, 
ವಾಸ್ತು ಶಾಸ್ತ್ರ, ಜ್ಯೋತಿಷ್ಯ ಮತ್ತು ಸಾಂಪ್ರದಾಯಕ , ಶಾಸ್ತೀಯ ಮೂರ್ತಿ ಶಿಲ್ಪಕೆತನೆಯ 
ಕಾರ್ಯಗಳನ್ನೂ ನವಿರ್ಮಿಸುವ ಅಧಿಕಾರ ವಿಶ್ವಬ್ರಾಹ್ಮಣರಿಗೆ ಜನ್ಮ ದತ್ತವಾಗಿ ಬಂದಿರುತ್ತದೆ. 
ಅವರು ಪ್ರಾಮಾಣಿಕತೆಯಿಂದ ಮಾಡಿದ ಕೆಲಸ ಅಷ್ಟೆ ಕೌಶಲ್ಯಭರಿತವಾಗಿ ಹೊರಜಗತ್ತಿಗೆ 
ಆಕರ್ಷಣೆಯವಾಗಿ ಗೋಚರಿಸಲ್ಪಡುತದೆ .ಈ ಎಲ್ಲ ಕಾರಣಗಳಿ೦ದ ಅವರಿಗೆ ಪರಬ್ರಹ್ಮನಾದ 
ಶ್ರೀ ವಿಶ್ವಕರ್ಮನ ಪರಮ ಅನುಗ್ರಹ ಇದೆ ಎ೦ದು ಭಾವಿಸಿರುತ್ತಾರೆ . 


ದಕ್ಷಿಣ ಭಾರತದ ಕರ್ನಾಟಕ ಅದರಲ್ಲೂ ಕರಾವಳಿ ಜಿಲ್ಲೆಗಳಾದ ದಕ್ಷಿಣ ಕನ್ನಡ, ಉಡುಪಿ, 
ಉತ್ತರ ಕನ್ನಡ ,ಕಾಸರಗೋಡು ಜಿಲ್ಲೆಗಳಲ್ಲಿ ವಿಶ್ವಬ್ರಾಹ್ಮಣ ಸಮುದಾಯದವರ ಜನಸಂಖ್ಯೆ 
ಸುಮಾರು 5ರಿ೦ದ 6 ಲಕ್ಷ ಇದೆ ಎಂದು ಕೇಳಲ್ಬಟ್ಟೆದ್ದೇವೆ. ಮುಖ್ಯವಾಗಿ ಕರಾವಳಿ ಭಾಗದಲ್ಲಿ 
ನೆಲೆ ಲಿ೦ತ ಎಲ್ಲಾ ಬ್ರಾಹ್ಮಣ ವರ್ಗದವರು,ಬೇರೆ ಬೇರೆ ಪ್ರದೇಶಗಳಿ೦ದ ವಲಸೆ ಬ೦ದವರು.ಇದೇ 
ರೀತಿ ವಿಶ್ವಬ್ರಾಹ್ಮಣರು ಆ ನೆಲದ ಆಳರಸರ ಬೇಡಿಕೆಯಂತೆ ಆನೆಗುಂದಿ ಮತ್ತು ಕಂಚಿ ಪ್ರದೇಶದ 
ವಿವಿಧ ಭಾಗಗಳಿ೦ದ ಪ್ರಸಿದ್ದ ದೇವಾಲಯ,ಅರಮನೆ , ಜೈನ ಬಸದಿ, 
ಶಿಲ್ಬಿಕಾರ್ಯಗಳ ಕೆತ್ತನೆ ಕೆಲಸಗಳಿಗೆ ಕರ್ನಾಟಕದ ಕರಾವಳಿ ಭಾಗಕ್ಕೆ ಬ೦ದವರು . ಮೊತ್ತ 
ಮೊದಲಿಗೆ ಬಾರಕೂರುರನ್ನು ತಮ್ಮ ಪ್ರಧಾನ ಕಾರ್ಯ ಕ್ಲೇತ್ರವನ್ನಾಗಿಸಿ ಕೊಂಡು , ಆ ಬಳಿಕ 
ಕೇರಳ, ಮಂಗಳೂರು, ಕಾರ್ಕಳ, ಮಂಜೇಶ್ವರ , ಗೋಕರ್ಣ ಪ್ರದೇಶಗಳಿಗೆ ಪಸರಿಸಿ 
ಹೋದರೆನ್ನಲಾಗಿದೆ. ತಾವು ಹೋಗಿ ನೆಲೆಸಿದ ಕಡೆ ಸಾಮೂಯಕ ಉಪಾಸನೆಗಾಗಿ ತಮ್ಮ 
ಕುಲದೇವರಾದ ಶ್ರೀ ಕಾಳಿಕಾ೦ಬೆಯ ದೇವಸ್ಥಾನವನ್ನು ನಿರ್ಮಿಸಿಕೊ೦ಡರು . ಕರಾವಳಿ 


ಜಿಲ್ಲೆಗಳಲ್ಲಿ ಹದಿನೈದಕ್ಕಿ೦ತಲೂ ಹೆಚ್ಚಿನ ಕಡೆ ಪುರಾತನ ಶ್ರೀ ಕಾಳಿಕಾ೦ಬೆಯ ದೇವಸ್ಥಾನ ಹಾಗು 
ವಿಶ್ವಕರ್ಮ ದೇವಸ್ಥಾನಗಳನ್ನು ಕಾಣಬಹುದಾಗಿದೆ . ಉಡುಪಿ ಜಿಲ್ಲೆಯಲ್ಲಿಯೇ ನಾಲ್ಕು ಪ್ರಸಿದ್ಧ 
ಶ್ರೀ ಕಾಳಿಕಾಂಬಾ ದೇವಸ್ಥಾನಗಳು ಇವೆ .ನಾಡಿನ ಎಲ್ಲಾ ಹಾಗು ಕರಾವಳಿ ಭಾಗದ ವಿಶ್ವಬ್ರಾಹ್ಮಣ 
ವಂಶಸ್ಥರು ಶ್ರೀಮತ್‌ ಆನೆಗುಂದಿ ಸಂಸ್ಥಾನದ ಸರಸ್ವತಿ ಪೀಠ ಪರಂಪರೆಗೆ ಸೇರಿದವರಾಗಿದ್ದಾರೆ. 
ಅತೀ ವೈಭವ ಪೂರಿತ ವಿಜಯನಗರ ಸಾಮ್ರಾಜ್ಯದಲ್ಲಿ ಕರ್ನಾಟಕ ಶೈಲಿಯ ಸಾಂಪ್ರದಾಯಕ 
ಶಿಲ್ಪಕಲೆಗಳಿಗೆ ಮತ್ತು ಶಿಲ್ಪಿಗಳಿಗೆ ಅತಿಯಾದ ಬೇಡಿಕೆ ಹಾಗು ಪ್ರೋತ್ಸಹ ಇತ್ತು . ಹಿ೦ದೆ 
ಧಾರ್ಮಿಕ ಕ್ಷೇತ್ರಗಳಲ್ಲಿ ಮುಖ್ಯವಾಗಿ ದೇವಸ್ಥಾನಗಳಲ್ಲಿ ಪವಿತ್ರತೆ, ಸಂಪ್ರದಾಯ 
ಪ್ರಧಾನವಾಗಿರುವುದರಿ೦ದ ಶಿಲ್ಪಿಗಳು ವಿಶ್ವಬ್ರಾಹ್ಮಣ ವ೦ಶಸ್ಥರೇ ಈ ಎಲ್ಲ ಕಾಯಕವನ್ನು 
ಮಾಡುವಂತಹ ಅಧಿಕಾರ ಹೊಂದಿದ್ದರಿಂದ ಶಿಲ್ಪಿಗಳ ನಿಯಂತ್ರಣ ಸಮಾಜದ ಕೇಂದ್ರ 
ಬಿಂದುವಾದ ಆನೆಗುಂದಿ ಮಹಾಸಂಸ್ಥಾನ ಸರಸ್ವತಿ ಪೀಠದ ,ಜಗದ್ಗುರುಗಳ ಅನುಜ್ಞೆ ಯಂತೆ 
ನಡೆದು ಕೂಳ್ಳುತ್ತಿದ್ದರು . ಆನೆಗುಂದಿ ಮಹಾಸಂಸ್ಥಾನ ಸರಸ್ವತಿ ಪೀಠವು , ಆನೆಗುಂದಿ 
ಮಹಾಸಂಸ್ಥಾನದ ಮಹಾರಾಜರುಗಳ ಗುರುಪೀಠಪು ಆಗಿರುವುದರಿಂದ , ಮಹಾರಾಜರ 
ರಾಜಾಶ್ರಯ ಹಾಗು ಸಮಸ್ತ ಸಮಾಜದ ಸಹಕಾರವು ಹೊಂದಿ ಅತ್ಯ೦ತ ಶ್ರೇಷ್ಠ ಮತ್ತು ಉತ್ತುಂಗ 
ಸ್ಥಿತಿಯಲ್ಲಿ ಇತ್ತು ಎನ್ನುವುದಕ್ಕೆ ಅಲ್ಲಿ ಇರುವ ಕುರುಹುಗಳು ಶಾಸನಗಳು ಸಾಕ್ಷಿಯಾಗಿ ಈಗಲೂ 
ಉಳಿದು ಕೂ೦ಡಿದೆ. 


ಕ್ರಮೇಣ ರಕ್ಕಸ ತ೦ಗಡಿ ಯುದ್ಧದ ನ೦ತರ ಮುಸಲ್ಮಾನರ ದಾಳಿಗೆ ಒಳಪಟ್ಟು ಬಿಜಯ 
ನಗರ ಸಾಮ್ರಾಜ್ಯ ಪತನ ಗೊಂಡಿದ್ದು , ಮಹಾರಾಜರ ರಾಜಾಶ್ರಯ ,ಸರ್ವಸಮಾಜದ ಸಹಕಾರ 
ಸಂಪೂರ್ಣ ಕಳೆದು ಕೂ೦ಡ ಗುರು ಪೀಠದ ಜಗದ್ಗುರುಗಳು , ಹಾಗು ಸ್ವಾಮೀಜಿಗಳ ಪರಿವಾರ, 
ಪರಿಚಾರಕರು, ಕೈಗೆ ಸಿಕ್ಕಿದ ವಸ್ತು - ಸಲಕರಣೆ-ಧನ ಸಾಹಿತ್ಯ ಸಂಪತ್ತನ್ನು ಹಿಡಿದುಕೊಂಡು 
ಪ್ರಾಣಭಯದಿಂದ ಬೇರೆ ಬೇರೆ ಪ್ರದೇಶಗಳಿಗೆ ತರಳಿ ಜನ ಸಾಮಾನ್ಯರಂತೆ ಜೀವನ 
ನಿರ್ವಹಿಸಬೇಕಾದ ಅನಿವಾರ್ಯತೆ ಒದಗಿ ಬಂತು . ಆನೆಗು೦ದಿಯಿ೦ದ ದೇಶಾ೦ತರಕ್ಕೆ ತೆರಳಿದ 
ಗುರುಪೀಠದಲ್ಲಿದ್ದ ಸ್ವಾಮೀಜಿಗಳು ನಾಲ್ಕು ವಿವಿಧ ಕಡೆ ಚದುರಿ ಹೋದರು . ಅದರಲ್ಲಿ ಕೆಲವು 
ಸ್ವಾಮೀಜಿಗಳು ಈಗಿನ ಶಿವಮೊಗ್ಗ ಜಿಲ್ಲೆಯ ಬೆಳಗುತ್ತಿ ಪ್ರದೇಶದಲ್ಲಿ ಸರಸ್ವತಿ ಪೀಠವನ್ನು ಸ್ಥಾಪಿಸಿ 
ಶಿಷ್ಯ ಸಮೂಹವನ್ನು ಅನುಗ್ರಹಿಸುವ ಕಾರ್ಯದಲ್ಲಿ ನಿರತರಾದರು . 
ಸುಮಾರು ಹತ್ತೊಂಬತ್ತನೆಯ ಶತಮಾನದ ಪೂರ್ವಾರ್ಧದಲ್ಲಿ ಬೆಳಗುತ್ತಿ ಮಠದ ಪರಮ ಪೂಜ್ಯ 
ಜಗದ್ಗುರು ಅನ೦ತಶ್ರೀ ವಿಭೂಷಿತ ನೀಲಕ೦ಠ ಸರಸ್ವತಿ ಮಹಾಸ್ವಾಮೀಜಿಗಳವರು ತನ್ನ ದಿವ್ಯ 
ವರ್ಚಸ್ಸಿನಿ೦ದ ಶ್ರೀಮಠಕ್ಕೆ ಹೊಸ ಚೈತನ್ಯ ಮಾನ್ಯತೆ ದೊರಕಿಸಿಕೊಟ್ಟಿರು . ಆ ಕಾಲದಲ್ಲಿ ಮಿಕ್ಕ 
ಗುರು ಪೀಠಗಳ ಸ್ವಾಮೀಜಿಗಳು ಸನ್ಯಾಸದಿ೦ದ ಗೃಹಸ್ಥ ಆಶ್ರಮಕ್ಕೆ ಬದಲಾಗುತಿದ್ದರೂ ಕೂಡ 
ಬೆಳಗುತ್ತಿ ಮಠವು ತನ್ನ ಪೂರ್ವಯತಿ ಪರಂಪರೆಯನ್ನು ಉಳಿಸಿಕೂ೦ಡಿತ್ತು.ಪರಮ ಪೂಜ್ಯ 
ಜಗದ್ಗುರು ಅನಂತಶ್ರೀ ವಿಭೂಷಿತ ನೀಲಕಂಠ ಸರಸ್ವತಿ ಮಹಾಸ್ವಾಮೀಜಿಯವರ ಬಳಿಕ 
ಬೆಳಗುತ್ತಿ ಮಠಕ್ಕೆ ನಿಮುಕ್ತಿಗೊ೦ಡ ನಿಕಟ ಪೂರ್ವ ಯತಿ ಪರಮ ಪೂಜ್ಯ ಜಗದ್ಗುರು ಅನಂ೦ತಶ್ರೀ 
ವಿಭೂಷಿತ ನಾಗಧರ್ಮೇಂ೦ದ್ರ ಸರಸ್ವತಿ ಮಹಾಸ್ವಾಮೀಜಿಗಳವರು ಸನ್ಯಾಸ ದೀಕ್ಷೆ ಹೊಂದಿದ್ದು 
ಅವರು ವಿರಕ್ತ ಪರಮ ಹಂಸ ಯೋಗಿ, ಮಹಾ ತಪಸ್ವಿಗಳು, ವೇಧ ವೇಧಾ೦ತ ಪಂಡಿತ, 
ಮೇಧಾವಿ , ಪೂರ್ಣ ವಾಗ್ಮಿಗಳು, ಪವಾಡ ಪುರುಷರು ಆಗಿದ್ದರು. ಇಂತಹ ಸ್ವಾಮೀಜಿಯವರು 
ತನ್ನ ಕಾರ್ಯ ಕ್ಷೇತ್ರವನ್ನು ವಿಸ್ತಾರ ಮಾಡಿಕೊ೦ಡು ಸಹ್ಯಾದ್ರಿಯ ಪಶ್ಚಿಮ ತಟದ ಕರಾವಳಿ 
ಪ್ರದೇಶಗಳಿಗೆ ಆಗಾಗ್ಗೆ ಬೇಟಿ ನೀಡಿ ಕರಾವಳಿಯಲ್ಲಿ ನೆಲೆನಿಂತಿದ್ದ ವಿಶ್ವಬ್ರಾಹ್ಮಣ 
ಸಮದಾಯದವರ ಪ್ರೀತಿ -ವಿಶ್ವಾಸ- ಗೌರವಗಳಿಗೆ ಪಾತ್ರರಾದರು . ಪರಮ ಪೂಜ್ಯ ಜಗದ್ಗುರು 
ಅನ೦ತಶ್ರೀ ವಿಭೂಷಿತ ನಾಗಧರ್ಮೇ೦ದ್ರ ಸರಸ್ವತಿ ಮಹಾ ಸ್ವಾಮೀಜಿಯವರು ದಕ್ಷಿಣದ 
ಮಧೂರಿವಿ೦ದ ಉತ್ತರದ ಗೋಕರ್ಣ ದವರೆಗೂ ಸಂಚರಿಸಿ ಅನೇಕ ದೇವಸ್ಥಾನ ಸ್ಥಾಪನೆ, ಪುನಃ 


ಪ್ರತಿಷ್ಠ ಗಳನ್ನೂ , ಹಾಗು ಸಮಾಜದ ಸಂಘಟನೆ, ಧರ್ಮ ಪ್ರಚಾರಮಾಡಿದರೆ೦ಂದು ಈ 
ಸಂದರ್ಭದಲ್ಲಿ ಅನೇಕ ಪವಾಡಗಳು ಆಗಿರುವ ಮಾಹಿತಿಗಳು ಈಗಲೂ ಲಭ್ಯ ಇವೆ. 

1892 ರಲ್ಲಿ ಶ್ರೀಗಳವರು ಉಡುಪಿ-ಕಟಪಾಡಿಯಲ್ಲಿ ಚಾತುರ್ಮಾಸ್ಯ ವೃತಾಚರಣೆ 
ನಿರತರಾಗಿದ್ದು, ಅಂತಯೇ ಕಟಪಾಡಿ ವೇಣುಗಿರಿಯಲ್ಲಿ ನಿರ್ಮಿಸಿದ ಶ್ರೀ ಕಾಳಿಕಾ೦ಬಾ 
ವಿಶ್ವಕರ್ಮೇಶ್ವರ ದೇವಸ್ಥಾನದ ಪ್ರತಿಷ್ಠಾಪನೆಯು ಪರಮ ಪೂಜ್ಯ ಜಗದ್ಗುರು ಅನ೦ತಶ್ರೀ 
ವಿಭೂಷಿತ ನಾಗಧರ್ಮೇಂದ ಸರಸ್ವತಿ ಮಹಾಸ್ವಾಮೀಜಿಯವರ ದಿವ್ಯ ಅಮೃತ ಹಸ್ತದಿಂದ 
ನೆರವೇರಿಸಿದರು .1905 ರಲ್ಲಿ ಕಾರ್ತಿಕ ಬಹುಳ ಅಷ್ಟಮಿಯ ಪುಣ್ಯ ದಿನದಂದು ಪರಮ ಪೂಜ್ಯ 
ಜಗದ್ಗುರು ಅನ೦ತಶ್ರೀ ವಿಭೂಷಿತ ನಾಗಧರ್ಮೇ೦ದ್ರ ಸರಸ್ವತಿ ಮಹಾ ಸ್ವಾಮೀಜಿಯವರು 
ಕಟಪಾಡಿಯ ವೇಣುಗೀರಿಯಲ್ಲಿ ಬ್ರಹ್ಮಐಕ್ಕರಾದರು . ಅವರ ವೃ೦ದಾವನವು ಕಟಪಾಡಿ 
ವೇಣುಗಿರಿ ಶ್ರೀ ಕಾಳಿಕಾಂಬಾ ವಿಶ್ವಕರ್ಮೇಶ್ವರ ದೇವಸ್ಥಾನದ ಹೊರ ಸುತ್ತಿನ ಈಶಾನ್ಯ ಭಾಗದಲ್ಲಿ 
ನಿರ್ಮಿಸಲ್ಪಟ್ಟಿದೆ. ಅವರು ಬ್ರಹ್ಮಖಕ್ಕರಾಗುವ ಮುನ್ನ ತಮ್ಮ ಶಿಷ್ಯರ ಬಳಿ ,ಮು೦ದೆ ಈ ಪೀಠಕ್ಕೆ 
ನೂರು ವರ್ಷಗಳ ಕಾಲ ಪೀಠಾರೋಹಣ ಹಾಗು ನಿಮಗೆಲ್ಲ ಆಶೀರ್ವಾದ ಮಂತ್ರಾಕ್ಷತೆ ಪ್ರಾಪ್ತಿ 
ಆಗಲ್ಲ ಅ೦ದಿದ್ದರ೦ತೆ .ಹೀಗೆ ಜಗದ್ಗುರುಗಳ ಅಕಾಲಿಕ ಅಗಲಿಕೆಯಿಂದ ಕರ್ನಾಟಕ ಕರಾವಳಿಯ 
ವಿಶ್ವ ಬ್ರಾಹ್ಮಣ ಸಮಾಜಕ್ಕೆ ದಿಕ್ಕಿಲ್ಲದ೦ತಾಯಿತು . 

ಅವರ ವಾಣಿಯಂತೆ ,ಹತ್ತು ಹಲವು ಕಾರಣಗಳಿ೦ದ ಸುಮಾರು ಹತ್ತು ದಶಕಗಳ ಕಾಲ 
ಪೀಠಕ್ಕೆ ಶಿಷ್ಯ ಸ್ವೀಕಾರ ಸಾಧ್ಯವಾಗಲಿಲ್ಲ . ಬೆಳಗುತ್ತಿ ಮಠ ಸಂಪೂರ್ಣ ಬರಿದಾಯಿತು .ಶ್ರೀ 
ಮಠದ ಆಸ್ತಿ ಅತ್ಯಂತ ಶ್ರೇಷ್ಠ ಮಟ್ಟಿದ ಸಾಹಿತ್ಯ ಸಂಪತ್ತು ,ಪರಾಧೀನವಾದುದರಲ್ಲಿ 
ಆಶ್ಚರ್ಯರಿಲ್ಲ ಅತ್ಯ೦ತ ಕಟ್ಟಿ ಪರಿಸ್ಥಿತಿ ಬೆಳಗುತ್ತಿ ಮಠಕ್ಕ ಒದಗಿಬಂತು . ಈಗಲೂ ಬೆಳಗುತ್ತಿ 
ಮಠ ಪರ೦ಪರೆಯ ಕೆಲವು ಸ್ವಾಮೀಜಿಗಳವರ ಸಮಾದಿಗಳು ಶಿಕಾರಿಪುರದ ಹತ್ತಿರ 
ಹೂತನಕಟ್ಟೆಯಲ್ಲಿದೆ. ನಂತರದ ದಿನಗಳಲ್ಲಿ ಬೆಳಗುತ್ತಿ ಮಠದ ಪ್ರನರುತ್ನಾನದ ಪ್ರಯತ್ನವನ್ನು 
ಕರ್ನಾಟಕದ ಕರಾವಳಿಯ ವಿಶ್ವಬ್ರಾಹ್ಮಣ ಸಮಾಜದವರು ಮಾಡುತ್ತಲೇ ಇದ್ದರು. ಕುಲ ಗುರು 
ವಿಲ್ಲದ ಸಮಾಜಕ್ಕೆ ಕುಲ ಗುರುಗಳ ಪೂರ್ಣತೆಗಾಗಿ ಹಲವು ಪ್ರಯತ್ನಗಳು ನಡೆಯುತ್ತಲೇ ಇದ್ದವು 
ಪರಮ ಪೂಜ್ಯ ಜಗದ್ಗುರು ಅನ೦ತಶ್ರೀ ವಿಭೂಪಿತ ನಾಗಧರ್ಮೇಂದ್ರ ಸರಸ್ವತಿ ಮಹಾ 
ಸ್ವಾಮೀಜಿಗಳವರ ಪೂರ್ವಾಶ್ರಮ ಸಹೋದರ ಧರ್ಮೇಂದ್ರ ಸ್ವಾಮೀಜಿಯವರ ಪರಂಪರೆಯಲ್ಲಿ 
ಬಂದ ಶ್ರೀ ಗುರುನಾಥ ಸ್ವಾಮಿ ಹಾಗು ಶ್ರೀಮತಿ ಸರಳಮ್ಮನವರ ದ್ವಿತೀಯ ಪುತ್ರ ಪೂರ್ವಾಶ್ರಮದ 
ಹೆಸರು “ಶ್ರೀ ಕಾಳಹಸ್ತಿ” ಸ್ವಾಮೀಜಿಯವರನ್ನು ಬೆಳಗುತ್ತಿ ಮಠವು ಪುನರುತ್ನ್ಮಾನ ಗೊಳಿಸಿದ 
ಬಳಿಕ ಬಿಮುಕ್ತಿಗೊಳಿಸಲು ವಿರ್ಧರಿಸಲಾಯಿತು . 

ಸುಮಾರು 100 ವರ್ಷಗಳ ನ೦ತರ ಬೆಳಗುತ್ತಿ ಮಠ ಪ್ರನಃ ವಿರ್ಮಾಣ ಯೋಜನಾ ಸಮಿತಿ 

ಅಸ್ತಿತ್ವಕ್ಕೆ ಬಂತು . ಭಾವಿ ಪೀಠಾಧಿಪತಿಯವರ ಹೆಚ್ಚಿನ ವಿದ್ಯಾಬ್ಯಾಸಕ್ಕ ವ್ಯವಸ್ಮಯನ್ನು 
ಮಾಡಲಾಯಿತು .ಶ್ರೀ ಕಾಳಹಸ್ತಿ ಸ್ವಾಮೀಜಿಯವರು ಮೈಸೂರಿನಲ್ಲಿ ತನ್ನ ಅದ್ವೈತ ವೇಧಾ೦ತ 
ವಿದ್ವತ್ತನ್ನು ಪೂರ್ಣಗೊಳಿಸಿ ಸಂಸ್ಕೃತ ಹಾಗು ಹಿ೦ದಿ ಬಾಷೆಗಳಲ್ಲಿ ಸ್ನಾತ ಕೋತರ ಪದವಿ 
ಪಡೆದರು .ಅದರೊಟ್ಟಿಗೆ ಕರಾವಳಿ ಭಾಗದ ಹದಿನೈದು ದೇವಸ್ಥಾನಗಳಲ್ಲಿ ಗುರುಕಾಣಕೆ 
ಸಂಗ್ರಹಕ್ಕೆ ಪ್ರಯತ್ನಗಳು ನಡೆದವು . ಕಟಪಾಡಿ ದೇವಸ್ಥಾನದ ಪಕ್ಕ ಗುರುಧ್ಯಾನ ಮಂದಿರ 
ನಿರ್ಮಾಣವಾಯಿತು. 

ದಿನಾ೦ಕ 17.2.2005 ರಂದು ಶ್ರೀ ಕಾಳಹಸ್ತಿ ಸ್ವಾಮೀಜಿಯವರು ಪರಮ ಪೂಜ್ಯ 
ಜಗದ್ಗುರು ಅನ೦ತಶ್ರೀ ವಿಭೂಷಿತ ನಾಗಧರ್ಮೇಂದ್ರ ಸರಸ್ವತಿ ಮಹಾ ಸ್ವಾಮೀಜಿಗಳವರ 
ವೃಂದಾವನದಲ್ಲಿ (ಕಟಪಾಡಿ ವೇಣುಗಿರಿ ಪ್ರೀ ಕಾಳಿಕಾಂಬಾ ವಿಶ್ವಕರ್ಮೇಶ್ವರ ದೇವಸ್ಥಾನದ 
ಹೊರ ಸುತ್ತಿನ ಈಶಾನ್ಯ ಭಾಗದಲ್ಲಿ) ಆತುರ ಸನ್ಯಾಸ ವಿಧಿ ಪ್ರಕಾರ " ಸ್ವಯಂ ದೀಕ್ಕೆ "" ಪಡೆದು 
ಮೊದಲಿಗೆ ಪರಮ ಪೂಜ್ಯನೀಯ ಅಷ್ಟೋತ್ತರ ಶತಶ್ರೀ ಕಾಳಹಸ್ತೇ೦ದ್ರ ಸರಸ್ವತೀ 
ಮಹಾಸ್ವಾಮೀಜಿ ಎ೦ಬ ನಾಮಾಂಕಿತ ಧರಿಸಿ ಕಟಪಾಡಿಯಲ್ಲಿ ಮೊಕ್ಕಾಂ ಹೂಡಿದರು.ತಮ್ಮ 


ಮುಖದಲ್ಲಿ ದಿವ್ಯ ತೇಜಸ್ಸು ,ಮೃದುಸ್ವಭಾವ ,ಹೊ೦ದಿರುವ ಪರಮ ಪೂಜ್ಯನೀಯ ಅಷ್ಟೋತ್ತರ 
ಶತಶ್ರೀ ಕಾಳಹಸ್ತೇ೦ದ್ರ ಸರಸ್ವತಿ ಸ್ವಾಮೀಜಿಯವರು ನಾಡಿನ ಸಮಸ್ತ ಬಾಂಧವರಿಗೆ ಕಣ್ಣಿಗೆ 
ಗೋಚರಿಸುವ ದೇವರಾದರು .ಯಾವುದೇ ಕಾರಣಕ್ಕೂ ” ಸನ್ಯಾಸಿಗಳನ್ನು ಜಾತಿ -ಮತ-ಪ೦ಥ - 
ಪಂಗಡ -ಪ್ರದೇಶಗಳಿಗೆ ಸೀಮಿತಗೊಳಿಸಬಾರದೆ೦ಬ ಉದಾತ್ತ ಧ್ಯೇಯ” ಪೂಜ್ಯ ಶ್ರೀಗಳವರದ್ದು 
ಆಗಿತ್ತು .ದಿನಾ೦ಕ 7.6.2010 ರಂದು ಇತಿಹಾಸ ಪ್ರಸಿದ್ಧ ಶ್ರೀ ಜಗದ್ಗುರು ಶಂಕರಾಚಾರ್ಯ 
ದಕ್ಷಿಣಾಮ್ನಾಯ ಶೃಂಗೇರಿ ಶಾರದಾ ಪೀಠಾದೀಶ್ವರ ಜಗದುರು ಶ್ರೀ ಶ್ರೀ ಶ್ರೀ ಭಾರತಿ ತೀರ್ಥ 
ಮಹಾಸ್ವಾಮೀಜಿಯವರು ,ಪರಮ ಪೂಜ್ಯನೀಯ ಅಷ್ಟೋತ್ತರ ಶತಶ್ರೀ ಕಾಳಹಸ್ತೇ೦ದ್ರ ಸರಸ್ವತಿ 
ಸ್ವಾಮೀಜಿಯವರ ಅತೀ ವಿಜೃಂಭಣೆಯ ಪಟ್ಟಾಭಿಷೇಕ ಮಹೋತ್ಸವವನ್ನು ಅವರ ದಿವ್ಯ 
ಅಮೃತ ಹಸ್ತಗಳಿಂದ ನೆರವೇರಿಸಿದರು .ನ೦ತರದಲ್ಲಿ ಅಪಾರ ಶಿಷ್ಯ ಸಮೂಹದ ನಡುವೆ 
ಪಟ್ಟಾಭಿಷೇಕ ಗೊ೦ಡ೦ತಹ ಪರಮ ಪೂಜ್ಯನೀಯ ಅಷ್ಟೋತ್ತರ ಶತಶ್ರೀ ಕಾಳಹಸ್ತೇ೦ದ್ರ 
ಸರಸ್ವತಿ ಸ್ವಾಮೀಜಿಯವರ ನಾಮದೇಯವನ್ನು ಪರಮ ಪೂಜ್ಯ ಜಗದ್ಗುರು ಅನ೦ತಶ್ರೀ 
ವಿಭೂಪಿತ ಕಾಳಹಸ್ತೇ೦ದ್ರ ಸರಸ್ವತಿ ಮಹಾಸ್ವಾಮೀಜಿಗಳವರೆ೦ದು ಶ್ರೀ ಜಗದ್ಗುರು 
ಶಂಕರಾಚಾರ್ಯ ದಕ್ಷಿಣಾಮ್ನಾಯ ಶೃಂಗೇರಿ ಶಾರದಾ ಪೀಠಾದೀಶ್ವರ ಜಗದುರು ಶ್ರೀ ಶ್ರೀ ಶ್ರೀ 
ಬಾರತಿ ತೀರ್ಥ ಮಹಾಸ್ವಾಮೀಜಿಯವರಿ೦ದ ಘಫೋಷಿಸಲ್ಪಡುತ್ತಾರೆ.ಅ೦ದಿವಿ೦ದ ವಿಶ್ವಬ್ರಾಹ್ಮಣ 
ಸಮಾಜದ ಸರಸ್ವತಿ ಪೀಠಕ್ಕಹಲವಪವು ಶತಮಾನಗಳಿಂದ ಜಗದ್ಗುರುಗಳು ಆಯ್ಕೆಯಾಗದೆ 
ಬರಿದಾಗಿದ್ದ ಸಂದರ್ಭ ಆನೆಗುಂದಿ ಮಹಾಸಂಸ್ಥಾನ ಸರಸ್ವತಿ ಪೀಠಕ್ಕ ಜಗದ್ಗುರುಗಳು 
ಪ್ರಾಪ್ತರಾದರು .ನ೦ತರ ಸಮಸ್ತ ಶಿಷ್ಯರಿಂದ ಗುರುಗಳಿಗೆ ಕಟಪಾಡಿಯಲ್ಲಿ ಸುಂದರ ಸುಸಜ್ಜಿತ 
ಧ್ಯಾನ ಮಂದಿರ, ವಿಶಾಲ ಮಠ ವಿರ್ಮಾಣವಾಗುತ್ತದೆ .ವೇದ ಪಾಠ ಶಾಲೆ ಆರ೦ಭವಾಗುತ್ತದೆ 
ಗುರುಗಳು ತಮ್ಮ ಸ್ವಂತ ಖರ್ಚಿವಿ೦ದ ಕರ್ನಾಟಕದ ಬೇರೆ ಬೇರೆ ಭಾಗದ ಸಮಾಜ ಭಾಂದವರ 
ಅರ್ಹ ಬಡ ಕುಟು೦ಬದ ಮಕ್ಕಳಿಗೆ ಪ್ರಾಥಮಿಕ ಹಾಗು ಪ್ರೌಢ ಶಿಕ್ಷಣ ದೊಂದಿಗೆ ಊಟ 
ವಸತಿಯನ್ನು ಸಂಪೂರ್ಣ ಉಚಿತವಾಗಿ ಕೂಡಿಸಲು ಪ್ರಾರಂಭ ಮಾಡುತ್ತಾರೆ ಮಠದ 

ಶ್ರೀ ನಾಗದರ್ಮೇಂದ ಸ್ವಾಮಿ ಸಂಸ್ಕೃತ ವೇದ ಸಂಜೀವಿನಿ ಪಾಠಶಾಲೆಯಲ್ಲಿ ದಿನದ ಎಲ್ಲ 
ಹೊತ್ತು ,ವೇದ ವಿದ್ವತ್‌ ಪಾಠ-ಪಾರಾಯಣ-ಆಗಮ ಶಾಸ್ತ್ರ-ಸ೦ಸ್ಕೃತ -ಯೋಗ-ಗಾಯನ - 
ವಾಸ್ತುಶಾಸ್ತ್ರ ಇತ್ಯಾದಿಗಳು ಸಮಗ್ರವಾಗಿ ಐದು ವರುಷಗಳ ಕಾಲ ಹೇಳಿ ಕೊಡಲಾಗುತ್ತದೆ .ಇಲ್ಲಿ 
ಕಲಿತ ಶಿಷ್ಯ ವೈದಿಕ ವಿದ್ವತ್‌ ತ೦ತ್ರಿವರಿಯರನ್ನ ಕರ್ನಾಟಕ ಮಾತ್ರವಲ್ಲದೆ ಹೊರ ರಾಜ್ಯದಲ್ಲಿ 
ಇರುವ ವಿಶ್ವಕರ್ಮ ಕಾಳಿಕಾ೦ಬಾ ದೇವಾಲಯಗಳಿಗೆ ಬಿಯೋಜನೆ ಮಾಡಿ ಧರ್ಮ ಪ್ರಚಾರ 
ಮತ್ತು ಧರ್ಮ ಸಂಘಟನೆ ಮಾಡುವ ಸದುದ್ದೇಶ ಶ್ರೀಗಳವರದ್ದು ಆಗಿದೆ ಇದರಿ೦ದ ಸಮಾಜದ 
ಏಳಿಗೆ ಹಾಗು ಅಭಿವೃದ್ಧಿಯು ಸಮಾಜದ ಕಲಬ್ಬಕಡೆಯ ವ್ಯಕ್ತಿಗೂ ತಲುಪಿಸಲಾಗುತ್ತದೆ. ಉಡುಪಿ 
ಜಿಲ್ಲೆಯ ಪಡುಕುತ್ಯರು ಎಂಬಲ್ಲಿ ಸುಮಾರು 10.5 ಎಕ್ಕರೆ ವಿಶಾಲ ನಿವೇಶನವನ್ನು ಖರೀದಿಸಿ 
ಅದರಲ್ಲಿ ಆನೆಗು೦ದಿ ಶ್ರೀ ಸರಸ್ವತಿ ಎಜುಕೇಷನಲ್‌ ಟ್ರಸ್ಟ್‌ ಎನ್ನುವ ವಿದ್ಯಾ ಸ೦ಸ್ಥೆ 
ಸಾಂಪ್ರದಾಯಕ ಶಿಲ್ಪೆಗಳ ಶಿಲ್ಪಿ ಕೇ೦ದ್ರ , ಗೋಶಾಲೆ ,ಸಭಾಭವನ,ಅತ್ಯಾಧುನಿಕ ಅಧ್ಯಯನ 
ಮತ್ತು ಸಂಶೋಧನಾ ಕೇ೦ದ್ರ , ವಿದ್ಯಾರ್ಥಿ ಬಿಲಯ ,ಯಾತ್ರಿ ವಿಲಯ ಪಟ್ಟದ ದೇವರಾದ ಚಂದ್ರ 
ಮೌಳೇಶ್ವರ ದೇವಸ್ಥಾನ ಇತ್ಯಾದಿ .ಯೀಗೆ ಹತ್ತು ಹಲವು ಕಾರ್ಯಕ್ರಮ ಹಮ್ಮಿಕೂಳ್ಳಲು ಪೂಜ್ಯ 
ಜಗದ್ಗುರುಗಳು ಕಾರ್ಯ ವಿರತರಾಗಿದ್ದಾರೆ . ಇದಕ್ಕ ಪ್ರತಿಷ್ಠಾನದ ಹಾಗು ಸಮಾಜ ಭಾಂದವರ 
ಸಂಪೂರ್ಣ ಸಹಕಾರವು ಲಬಿಸಿ ದೂರದ ವಿಶ್ವಬ್ರಾಹ್ಮಣ ಮೂಲ ಪೀಠ ಕೂಪ್ಪಳ ಜಿಲ್ಲಾ 
ಗಂಗಾವತಿ ತಾಲೂಕಿನ ಹ೦ಪಿ ಆನೆಗುಂದಿಯ ಪಂಪ ಸರೋವರ ಬಳಿ ಒಂದೂವರೆ ಎಕ್ಕರೆ 
ನಿವೇಶನ ಖರೀದಿಸಿ ಮಠ ಸ್ಥಾಪಿಸಿ ಅಲ್ಲಿ ದೇವಸ್ಥಾನ ಹಾಗು ಮಕ್ಕಳಿಗೆ ವೇದಶಿಬಿರ ನಡೆಸುವುದು. 
ಬೆಟ್ಟಿದ ಮೇಲೆ ಪಾಲು ಬಿದ್ದ 2400 ವರ್ಷ ಪುರಾತನ ದೇವಾಲಯದ ಜೀರ್ಣೋದ್ದಾರ 
ಕಲಸಕಾರ್ಯಗಳಗೂಂಡಂತೆ ಬಿರಂತರ ಪೂಜಾ ಕೃತರ್ಯಗಳು ನಡೆಯುವ ಹಾಗೆ ಅನೇಕ 
ಸಮಾಜಮುಖಿ ಸೇವೆ ನೀಡುತ್ತಿರುವುದು ಸಂತೋಷದಾಯಕ ವಿಷಯ . ಹುಬ್ಬಳ್ಳಿ ,ಮು೦ಬೈ 


,ಬೆ೦ಗಳೂರಿನಲ್ಲಿ ಆನೆಗುಂದಿ ಮಹಾಸ೦ಸ್ಥಾನದ ಶಾಖ ಮಠವು ಪ್ರಾರಂಭಗೊಂಡಿದ್ದು ಇತರ 
ಪ್ರದೇಶಗಳಲ್ಲಿಯೂ ಕೂಡ ಶಾಖ ಮಠ ಪ್ರಾರಂಭ ಗೊಳ್ಳಬೇಕಿದೆ . ಇದು ಶಿಷ್ಯ ವೃ೦ದದವರ 
ಕನಸು ಹಾಗು ಬೇಡಿಕೆಯಾಗಿದೆ ಹೀಗೆ ಸದಾ ಸಮಾಜದ ಅಬಿವೃದ್ಧಿ ಎನ್ನುವ ಕನಸನ್ನು 
ಕಟ್ಟೆಕೊ೦ಡು ,ಒ೦ದು ದಿನವೂ ಬಿಡುವುವಿಲ್ಲದೆ ಧರ್ಮದ ಚಿ೦ತನೆ ಮತ್ತು ಧರ್ಮದ ಪ್ರಚಾರ 
ಕಾರ್ಯವನ್ನು ವಿರ್ವಹಿಸುತ್ತಿರುವ ಗುರುಗಳು ನಮ್ಮ ಅವಧಿಗೆ ನಾವು ಅವರ ಸೇವೆ ಮಾಡವ 
ಅವಕಾಶ ದೊರಕಿರುವುದು ನಮ್ಮ ವಿಮ್ಮೆ್ಲರ ಸ್ವಬಾಗ್ಯವೇ ಸರಿ. 


ಪರಮ ಪೂಜ್ಯ ಜಗದುರುಗಳು ಉನ್ನತ ಶಿಕ್ಷಣದ ಹಿನ್ನಲೆಯಿಂದ ಬಂದವರು ಆದುದರಿಂದ 
ಸ್ವಇಚ್ಚೆಯಿ೦ದ ಸಮಸ್ತ ವಿಶ್ವಬ್ರಾಹ್ಮಣ ಕುಲ ಭಾ೦ದವರನ್ನು ಅನುಗ್ರಹಿಸಲು ಸ್ವಯಂ ಸನ್ಯಾಸ 
ದೀಕ್ಷೆ ಸ್ವೀಕರಿಸಿರುವುದು , ಸಮಾಜಕ್ಕೆ ಅತ್ಯ೦ತ ಹೆಮ್ಮೆಯ ವಿಚಾರ . ಹೀಗೆಯೇ ಸಹಸ್ರ ವರ್ಷ 
ಪರಿಯಂತ ಶ್ರೀ ಮತ್‌ ಆನೆಗು೦ದಿ ಮಹಾ ಸ೦ಸ್ಥಾನ ಸರಸ್ವತಿ ಪೀಠದ ಪರಂಪರೆಯ ಮೂಲಕ 
ಇಡೀ ವಿಶ್ವ ಬ್ರಾಹ್ಮಣ ಸಮಾಜಕ್ಕೆ ದಾರಿ ದೀಪವಾಗಲಿ ಎ೦ದು ಸಮಸ್ತ ವಿಶ್ವಬ್ರಾಹ್ಮಣ 
ಸಮಾಜಭಾ೦ದವರ ಪರವಾಗಿ ಗುರು ಸನ್ನಿಧಾನದಲ್ಲಿ ಪ್ರಾರ್ಥನೆಯನ್ನು ಸಲ್ಲಿಸುತ್ತೇನೆ .. 


“ಪ್ರೀತಿಯ ಸಮಾಜ ಬಾಂದವರೇ ಅತಿ ಪ್ರರಾತನವಾದ ವಿಶ್ವಬ್ರಾಹ್ಮಣ ಕುಲ ಗುರು ಪೀಠವಾದ 
ಆನೆಗುಂದಿ ಮಹಾಸಂಸ್ಥಾನ ಸರಸ್ವತಿ ಪೀಠಕ್ಕ ಭೇಟಿಯನ್ನು ನೀಡಿ ವಿಮ್ಮ ಮಕ್ಕಳಿಗೂ 
ಸಮಾಜದ ಇತಿಹಾಸವನ್ನು ತಿಳಿಸುವಲ್ಲಿ ತಮ್ಮೆಲ್ಲರ ಸಹಕಾರವನ್ನು ನಾವು ಅಪೇಕ್ಷಿಸುತ್ತೇವೆ” 


ಲೇಖಕರು : ೫ ಪ್ರಚಾರಕರು ; ಗುರು ಸೇವಾ ಪರಿಷತ್‌ ಬೆಂಗಳೂರು 


(ತ್ತ ' 
Me 


py ಅಜ. ಸ 
ತಾ ಜ್ಜ ಷ್ಕ್ಮೆ ಶ್ರಿ 


ಬ 
i - 


mg ಇ 


